ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ , ಆಗಸ್ಟ್ ೧೧, ೨೦೧೬ ( ಶ್ರಾವಣ ೨೦ , ಶಕ ವರ್ಷ ೧೯೩೮) 
Bengaluru , Thursday, August 11 , 2016 ( Shravana 20 , Shaka Varsha 1938 ) 


ಸಂಪುಟ ೧೫೧ || 
Volume 151 . 


ಸಂಚಿಕೆ ೩೨ 
Issue 32 


ಭಾಗ ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಾಇ 31 ಕಾಬಾಸೇ 2016, ಬೆಂಗಳೂರು, ದಿನಾಂಕ : 15 - 06 -2016 . 
ಕಾರ್ಖಾನೆಗಳು , ಬಾಯ್ದರುಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯಲ್ಲಿನ 03 ಕಾರ್ಖಾನೆಗಳ ಜಂಟಿ ನಿರ್ದೇಶಕರ ಹುದ್ದೆಗಳಲ್ಲಿ 
ಒಂದು ಹುದ್ದೆಯನ್ನು ಸರ್ಕಾರದ ಆದೇಶ ಸಂಖ್ಯೆ : ಕಾಇ 08 ಕಾಬಾಸೇ 2016 , ದಿನಾಂಕ : 29 - 03 - 2016ರಲ್ಲಿ ಕಾರ್ಖಾನೆ ಮತ್ತು ಬಾಯ್ಡರ್‌ಗಳ ಅಪರ 
ನಿರ್ದೇಶಕರು ಹುದ್ದೆಯನ್ನಾಗಿ ಉನ್ನತೀಕರಿಸಲಾಗಿದೆ. ಸದರಿ ಆದೇಶದಂತೆ ಕಾರ್ಖಾನೆಗಳ ಜಂಟಿ ನಿರ್ದೇಶಕರು -1, ಬೆಂಗಳೂರು ಹುದ್ದೆಯನ್ನು ಕಾರ್ಖಾನೆ 
ಮತ್ತು ಬಾಯ್ಡರ್‌ಗಳ ಅಪರ ನಿರ್ದೇಶಕರ ಹುದ್ದೆಯನ್ನಾಗಿ ಉನ್ನತೀಕರಿಸಲಾಗಿದೆ. 

ಕಾರ್ಖಾನೆಗಳು , ಬಾಯ್ದರುಗಳು , ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯ ಸೇವೆಗೆ ಸೇರಿದ ಶ್ರೀ ಎ .ಆರ್. ವಿಜಯೇಂದ್ರ, ಕಾರ್ಖಾನೆಗಳ 
ಜಂಟಿ ನಿರ್ದೇಶಕರು ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 1, 44,250 - 60,600ರ ವೇತನ ಶ್ರೇಣಿಯ ಕಾರ್ಖಾನೆ 
ಮತ್ತು ಬಾಯ್ಡರ್‌ಗಳ ಅಪರ ನಿರ್ದೇಶಕರು ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ, ಕಾರ್ಖಾನೆ ಮತ್ತು ಬಾಯ್ಡರ್‌ಗಳ ಅಪರ ನಿರ್ದೇಶಕರು, ಬೆಂಗಳೂರು ಈ 
ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 
PR-1038 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಹಾಗೂ ಅವರ ಹೆಸರಿನಲ್ಲಿ 
Sc-50 

ಜಿ. ಎಂ . ಸಿದ್ದರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಾರ್ಮಿಕ ಇಲಾಖೆ, ( ಕಾರ್ಖಾನೆ ಮತ್ತು ಬಾಯ್ದರುಗಳು). 


ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಾಇ 02 ಕಾಬಾಸೇ 2016, ಬೆಂಗಳೂರು, ದಿನಾಂಕ : 15 - 06 -2016. 
ಕಾರ್ಖಾನೆಗಳು , ಬಾಯ್ದರುಗಳು , ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯ ಸೇವೆಗೆ ಸೇರಿದ ಶ್ರೀ ಎಸ್. ಎಂ . ವಾಸಣ್ಣ , ಬಾಯ್ದರುಗಳ ಉಪ 
ನಿರ್ದೇಶಕರು ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 1, 40 , 050 - 56 ,550ರ ವೇತನ ಶ್ರೇಣಿಯ ಬಾಯ್ದರುಗಳ 
ಜಂಟಿ ನಿರ್ದೇಶಕರ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ, ಇವರನ್ನು ಶ್ರೀ ಟಿ. ಜಿ. ಮಂಜುನಾಥ, ಇವರ ಪದೋನ್ನತಿಯಿಂದ ಖಾಲಿ ಇರುವ ಬಾಯ್ದರುಗಳ ಜಂಟಿ 
ನಿರ್ದೇಶಕರು, ಬೆಂಗಳೂರು ಈ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 
PR -1039 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಹಾಗೂ ಅವರ ಹೆಸರಿನಲ್ಲಿ 
SC- 50 

ಜಿ. ಎಂ . ಸಿದ್ದರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಾರ್ಮಿಕ ಇಲಾಖೆ, (ಕಾರ್ಖಾನೆ ಮತ್ತು ಬಾಯ್ದರುಗಳು) 
( ೫೩೩ ) 


೫೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೧, ೨೦೧೬ 


ಭಾಗ ೨ 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 110 ಮುಸೇವಿ 2015, ಬೆಂಗಳೂರು, ದಿನಾಂಕ : 18 - 06 - 2016 . 
ಮೈಸೂರು ಜಿಲ್ಲೆ. ಟಿ. ನರಸೀಪುರ ತಾಲ್ಲೂಕು, ತಲಕಾಡು ಶ್ರೀ ಬಾಲಕೃಷ್ಣಾನಂದ ಸಂಸ್ಥಾನ ಮಠದ ಆಡಳಿತದಲ್ಲಿ ನಡೆಯುತ್ತಿರುವ ಅವ್ಯವಹಾರದ 
ಬಗ್ಗೆ ಸೂಕ್ತ ತನಿಖೆ ನಡೆಸುವ ಸಲುವಾಗಿ ಹಾಗೂ ಮಠದ ಆಡಳಿತವು ಪಾರದರ್ಶಕವಾಗಿ ನಡೆಯಲು ಹಾಗೂ ಸಂಸ್ಥೆಯ ಹಣಕಾಸು, ಸ್ಥಿರ- ಚರ ಆಸ್ತಿಯನ್ನು 
ಸಂರಕ್ಷಿಸುವ ಹಿತದೃಷ್ಟಿಯಿಂದ ಹಾಗೂ ಸಾರ್ವಜನಿಕರ ಹಣ ದುರುಪಯೋಗವಾಗದಂತೆ ಲೆಕ್ಕಪತ್ರಗಳನ್ನು ನಿರ್ವಹಿಸಲು ಸಹಾಯಕ ಆಯುಕ್ತರು , ಕಂದಾಯ 
ಇಲಾಖೆ, ಮೈಸೂರು ಉಪವಿಭಾಗ, ಮೈಸೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಆಡಳಿತಾಧಿಕಾರಿಯನ್ನಾಗಿ 
ನೇಮಿಸಿ ಆದೇಶಿಸಿದೆ. 
PR -1051 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
SC- 25 

ಬಿ .ಎಸ್. ನಾಗರತ್ನಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ, ( ಮುಜರಾಯಿ) 


ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 149 ಸಮನ್ವಯ 2016, ಬೆಂಗಳೂರು, ದಿನಾಂಕ : 29 - 06 - 2016. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 279 ಎಸ್‌ಎಎಸ್ 2016, ದಿನಾಂಕ : 24 - 06 - 2016ರಲ್ಲಿ ಶ್ರೀ ಜಾವೇದ್ ಅಖರ್, ಭಾ . ಆ . ಸೇ ., 
ಇವರನ್ನು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಬೆಂಗಳೂರು ಇಲ್ಲಿ ಖಾಲಿ ಇರುವ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಗೆ ನೇಮಕ ಮಾಡಲು 
ಇವರ ಸೇವೆಯನ್ನು ಇಂಧನ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

ಅದರಂತೆ, ಶ್ರೀ ಜಾವೇದ್ ಅಖರ್, ಭಾ. ಆ.ಸೇ ., ಇವರನ್ನು ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ 
ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮರು ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 
PR -1053 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಹಾಗೂ ಅವರ ಹೆಸರಿನಲ್ಲಿ 

ಎ. ಎ. ಚಪ್ಪರಬಂದ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ. 


ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಯುಸೇಣ 98 ಯುಇಸೇ 2015 , ಬೆಂಗಳೂರು, ದಿನಾಂಕ : 28 - 06 -2016 . 
ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಈ ಕೆಳಕಂಡ ಉಪ ನಿರ್ದೇಶಕರುಗಳಿಗೆ ವೇತನ ಶ್ರೇಣಿ { 40050 - 1050 -45300 - 1200 
52500 -1350 -56550ರ ಜಂಟಿ ನಿರ್ದೇಶಕರ ವೃಂದಕ್ಕೆ ಸ್ಥಾನಪನ್ನ ಮುಂಬಡ್ತಿ ನೀಡಿ, ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಕಾಣಿಸಿರುವ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿದೆ. 
ಉಪ ನಿರ್ದೇಶಕರುಗಳ ಹೆಸರು 

ಮುಂಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ 
1. ಶ್ರೀ ಎಂ . ಎಸ್ . ರಮೇಶ್ 

ಜಂಟಿ ನಿರ್ದೇಶಕರು ( ಯುವಜನ ಸೇವೆ ಮತ್ತು ಕ್ರೀಡೆ) ಕೇಂದ್ರ ಕಛೇರಿ, 
ಉಪ ನಿರ್ದೇಶಕರು (ಕ್ರೀಡಾ ಕಲ್ಯಾಣ/ | 

ಬೆಂಗಳೂರು. 
ಪಂದ್ಯಾವಳಿ, ಕೇಂದ್ರ ಕಛೇರಿ, ಬೆಂಗಳೂರು. 
2 . ಶ್ರೀ ಕೆ.ಎಲ್. ಸುಭಾಷ್ ಚಂದ್ರ 

ಜಂಟಿ ನಿರ್ದೇಶಕರು ( ಆಡಳಿತ, ಆಯವ್ಯಯ ಮತ್ತು ತರಬೇತಿ) ಕೇಂದ್ರ 
ಉಪ ನಿರ್ದೇಶಕರು ( ಸ್ಥಳ ನಿರೀಕ್ಷಣೆಯಲ್ಲಿ) 

ಕಛೇರಿ, ಬೆಂಗಳೂರು. 


PR-1054 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಆರ್. ಪ್ರಭುಶಂಕರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಯುವ ಸಬಲೀಕರಣ ಮತ್ತು ಕ್ರೀಡೆ ಇಲಾಖೆ. 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೧, ೨೦೧೬ 


೫೩. ೫ 


ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 40 ಇಂಬಿ 2016, ಬೆಂಗಳೂರು, ದಿನಾಂಕ : 13 - 06 - 2016 . 
ಇಂಧನ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಬೆಂಗಳೂರು ಇದರ ಮೆಮೊರಾಂಡಮ್ ಆಫ್ 
ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 31(1)( ಎ ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈಗಾಗಲೇ ಈ 
ಕೆಳಕಂಡ ಅಧಿಕಾರಿಗಳನ್ನು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಬೆಂಗಳೂರು ಇದರ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ಅವರ 
ಹೆಸರಿನ ಮುಂದೆ ಸೂಚಿಸಿದ ಅಧಿಸೂಚನೆಯಲ್ಲಿ ನೇಮಕ ಮಾಡಲಾಗಿರುತ್ತದೆ. 
ಅಧಿಕಾರಿಯ ಹೆಸರು ಮತ್ತು ಪದನಾಮ 

ನೇಮಕ ಮಾಡಲಾದ ಅಧಿಸೂಚನೆ ಸಂಖ್ಯೆ ಮತ್ತು ದಿನಾಂಕ 
ಶ್ರೀಯುತರು 
ಪಿ . ರವಿಕುಮಾರ್, ಭಾ . ಆ . ಸೇ ., 

ಇಎನ್ 40 ಇಇಬಿ 2016 , ದಿನಾಂಕ : 13 - 05 - 2016 


ಕ್ರ. ಸಂ . 


ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ , ಇಂಧನ ಇಲಾಖೆ. 


ಇಎನ್ 40 ಇಇಬಿ 2016, ದಿನಾಂಕ : 07 - 05 - 2016 


ಐ .ಎಸ್ .ಎನ್ ಪ್ರಸಾದ್ , ಭಾ . ಆ. ಸೇ ., 
ಪ್ರಧಾನ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ, ವಿಧಾನಸೌಧ, ಬೆಂಗಳೂರು. 
ಎಲ್.ಕೆ. ಅತಿಕ್ , ಭಾ . ಆ . ಸೇ ., 
ಮಾನ್ಯ ಮುಖ್ಯಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ, ವಿಧಾನಸೌಧ, 
ಬೆಂಗಳೂರು. 
ಜಿ. ಕುಮಾರ್ ನಾಯಕ್ , ಭಾ . ಆ . ಸೇ ., 
ವ್ಯವಸ್ಥಾಪಕ ನಿರ್ದೇಶಕರು , ಕೆ. ಪಿ . ಸಿ .ಎಲ್, ಬೆಂಗಳೂರು. 
ಖುಷ್ಟೂ ಗೋಯಲ್, ಭಾ . ಆ. ಸೇ ., 
ವ್ಯವಸ್ಥಾಪಕ ನಿರ್ದೇಶಕರು, ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ 
ನಿಯಮಿತ, ಹುಬ್ಬಳ್ಳಿ, 
| ಟಿ.ಹೆಚ್. ಎಂ . ಕುಮಾರ್, ಭಾ . ಆ . ಸೇ ., 
ವ್ಯವಸ್ಥಾಪಕ ನಿರ್ದೇಶಕರು , ಪವರ್ ಕಂಪನಿ ಆಫ್ ಕರ್ನಾಟಕ ಲಿಮಿಟೆಡ್ , 
ಬೆಂಗಳೂರು. 
ಎಂ .ಎನ್. ಶ್ರೀನಿವಾಸ್, ನಂ . 652 , 4ನೇ ಮುಖ್ಯ ರಸ್ತೆ, 19ನೇ ಅಡ್ಡರಸ್ತೆ, 
ವಿದ್ಯಾರಣ್ಯಪುರಂ , ಮೈಸೂರು ತಾಲ್ಲೂಕು, ಮೈಸೂರು ಜಿಲ್ಲೆ. 
ಶ್ರೀ ಎ. ಎಂ . ಮಹಾದೇವ ಪ್ರಸಾದ್ , ಬಸಪ್ಪನದೊಡ್ಡಿ ಗ್ರಾಮ ಮತ್ತು ಅಂಚೆ, 
ಕೊಳ್ಳೇಗಾಲ ತಾಲ್ಲೂಕು, ಚಾಮರಾಜನಗರ ಜಿಲ್ಲೆ. 


6 . 


ಇಎನ್ 85 ಸಮನ್ವಯ 2016 , ದಿನಾಂಕ : 13 - 04 - 2016 


ಕಂಪನಿ ಕಾಯ್ದೆ , 2013ರ ಪರಿಚ್ಛೇದ 149 , ಉಪ ಪರಿಚ್ಛೇದ 6, ಖಂಡ ( ಅ) ರ ಪ್ರಕಾರ ನಿರ್ದೇಶಕರ ಮಂಡಳಿಯಲ್ಲಿ ಸ್ವತಂತ್ರ ನಿರ್ದೇಶಕರು 
(Independent Director) ಗಳನ್ನು ನೇಮಕ ಮಾಡಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ನೀಡಲಾಗಿದೆ. ಸದರಿ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯ ಈ ಕೆಳಕಂಡ ನಿರ್ದೇಶಕರುಗಳನ್ನು ಸ್ವತಂತ್ರ ನಿರ್ದೇಶಕರು ಗಳಾಗಿ ಈ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ . 


ಕ್ರ. ಸಂ . 


ಅಧಿಕಾರಿಯ ಹೆಸರು ಮತ್ತು ಪದನಾಮ 

ಶ್ರೀಯುತರು 


ಕಂಪನಿ ಕಾಯ್ದೆ , 2013ರ ಸೆಕ್ಷನ್ 149 (5) ರ ಮತ್ತು ಸೆಕ್ಷನ್ 
149ರ ಸಬ್ ಸೆಕ್ಷನ್ (6) ರನ್ವಯ ನೇಮಿಸಲಾದ ಹುದ್ದೆ ಮತ್ತು 

ಕಂಪನಿಯ ಹೆಸರು 


“ ಸ್ವತಂತ್ರ ನಿರ್ದೇಶಕರು ” 


ಪಿ . ರವಿಕುಮಾರ್ , ಭಾ . ಆ. ಸೇ ., 
ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ , ಇಂಧನ ಇಲಾಖೆ. 
ಐ.ಎಸ್.ಎನ್ ಪ್ರಸಾದ್, ಭಾ . ಆ. ಸೇ ., 
ಪ್ರಧಾನ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ, ವಿಧಾನಸೌಧ, ಬೆಂಗಳೂರು. 
ಎಲ್.ಕೆ. ಅತಿಕ್ , ಭಾ . ಆ . ಸೇ ., 
ಮಾನ್ಯ ಮುಖ್ಯಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ , ವಿಧಾನಸೌಧ, 
ಬೆಂಗಳೂರು. 


ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, 

ಬೆಂಗಳೂರು 


೫೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೧ , ೨೦೧೬ 


ಭಾಗ ೨ 


ಕ್ರ ಸಂ . 


ಅಧಿಕಾರಿಯ ಹೆಸರು ಮತ್ತು ಪದನಾಮ 

ಶ್ರೀಯುತರು 


ಕಂಪನಿ ಕಾಯ್ದೆ , 2013ರ ಸೆಕ್ಷನ್ 149(5) ರ ಮತ್ತು ಸೆಕ್ಷನ್ 
149ರ ಸಬ್ ಸೆಕ್ಷನ್ (6) ರನ್ವಯ ನೇಮಿಸಲಾದ ಹುದ್ದೆ ಮತ್ತು 

ಕಂಪನಿಯ ಹೆಸರು 


ಜಿ. ಕುಮಾರ್ ನಾಯಕ್ , ಭಾ . ಆ. ಸೇ ., 
ವ್ಯವಸ್ಥಾಪಕ ನಿರ್ದೇಶಕರು, ಕೆ. ಪಿ. ಸಿ.ಎಲ್, ಬೆಂಗಳೂರು. 
ಖುಷ್ಟೂ ಗೋಯಲ್, ಭಾ . ಆ. ಸೇ ., 
ವ್ಯವಸ್ಥಾಪಕ ನಿರ್ದೇಶಕರು, ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ 
ನಿಯಮಿತ, ಹುಬ್ಬಳ್ಳಿ , 
ಟಿ.ಹೆಚ್. ಎಂ . ಕುಮಾರ್, ಭಾ . ಆ.ಸೇ ., 
ವ್ಯವಸ್ಥಾಪಕ ನಿರ್ದೇಶಕರು, ಪವರ್ ಕಂಪನಿ ಆಫ್ ಕರ್ನಾಟಕ ಲಿಮಿಟೆಡ್, 
ಬೆಂಗಳೂರು. 
ಎಂ . ಎನ್. ಶ್ರೀನಿವಾಸ್, ನಂ . 652 , 4ನೇ ಮುಖ್ಯ ರಸ್ತೆ , 19ನೇ ಅಡ್ಡರಸ್ತೆ, 
ವಿದ್ಯಾರಣ್ಯಪುರಂ, ಮೈಸೂರು ತಾಲ್ಲೂಕು, ಮೈಸೂರು ಜಿಲ್ಲೆ. 
ಶ್ರೀ ಎ . ಎಂ . ಮಹಾದೇವ ಪ್ರಸಾದ್, ಬಸಪ್ಪನದೊಡ್ಡಿ ಗ್ರಾಮ ಮತ್ತು ಅಂಚೆ, 
ಕೊಳ್ಳೇಗಾಲ ತಾಲ್ಲೂಕು, ಚಾಮರಾಜನಗರ ಜಿಲ್ಲೆ. 


PR -1055 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಎ. ಚಪ್ಪರಬಂದ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ. 


ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 76 ಸಮನ್ವಯ 2016, ಬೆಂಗಳೂರು, ದಿನಾಂಕ : 13 - 04 - 2016. 
ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಇದರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂಡ್ ಆರ್ಟಿಕಲ್ ಆಫ್ 
ಅಸೋಸಿಯೇಷನ್‌ನ ಆರ್ಟಿಕಲ್ 74( ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು, ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ 
ನಿಯಮಿತ, ಬೆಂಗಳೂರು ಇದರ ನಿರ್ದೇಶಕ ಮಂಡಳಿಗೆ ಅಧಿಕಾರೇತರ ನಿರ್ದೇಶಕರನ್ನಾಗಿ ಶ್ರೀ ಇಂಗ್ಲವಾಡಿ ನಾಗರಾಜ್ , ಹಿಂದಳವಾಡಿ, ಜಿಗಣಿ ಹೋಬಳಿ, 
ಆನೇಕಲ್ ತಾಲ್ಲೂಕು, ಬೆಂಗಳೂರು ನಗರ ಜಿಲ್ಲೆ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿ ಆದೇಶಿಸಿದೆ. 
PR-1056 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ವಿಶ್ವನಾಥ ಪಿ. ಹಿರೇಮಠ 
ಸರ್ಕಾರದ ಉಪ ಕಾರ್ಯದರ್ಶಿ , 

ಇಂಧನ ಇಲಾಖೆ. 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಸಂವಾ 17 ವಾಪಸಿ : 2015 , ಬೆಂಗಳೂರು, ದಿನಾಂಕ : 01 - 06 - 2016. 
ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರ ಹುದ್ದೆಗೆ ನೇರ ನೇಮಕಾತಿ ಮೂಲಕ ನೇಮಕಾತಿ 
ಹೊಂದಿ ಪಸುತ ಸಳನಿಯುಕ್ತಿಯ ನಿರೀಕೆಯಲ್ಲಿರುವ ಈ ಕೆಳಕಂಡ ಅಭ್ಯರ್ಥಿಯನ್ನು ಅವರ ಹೆಸರಿನ ಮುಂದೆ ತೋರಿಸಲಾದ ಸ್ಥಳಕ್ಕೆ ಈ ತಕಣದಿಂದ 
ಜಾರಿಗೆ ಬರುವಂತೆ ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ : 
ಕ್ರ. ಸಂ . ಅಧಿಕಾರಿಗಳ ಹೆಸರು 

ನಿಯುಕ್ತಿಗೊಳಿಸಿ ನೇಮಿಸಲಾದ ಸ್ಥಳ 
ಶ್ರೀ ಸಿದ್ದೇಶ್ವರಪ್ಪ ಜಿ . ಬಿ . 

ಹಿರಿಯ ಸಹಾಯಕ ನಿರ್ದೇಶಕರು, ವಾರ್ತಾ ಮತ್ತು ಸಾರ್ವಜನಿಕ 

ಸಂಪರ್ಕ ಇಲಾಖೆ, ಯಾದಗಿರಿ ಜಿಲ್ಲೆ, ಯಾದಗಿರಿ. 
ನಿಯುಕ್ತಿಗೊಳಿಸಲಾದ ಸ್ಥಳದಲ್ಲಿ ಕಾರ್ಯವರದಿ ಮಾಡಿಕೊಳ್ಳಲು ಆದೇಶಿಸಿದೆ ಮತ್ತು ಈ ಕುರಿತಂತೆ ಕೂಡಲೇ ವರದಿಯನ್ನು ಸಲ್ಲಿಸುವಂತೆಯೂ 
ಸಹ ಸೂಚಿಸಲಾಗಿದೆ . 
PR-1057 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜಯಶ್ರೀ ಎಸ್ . ಎನ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ವಾರ್ತಾ ), 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ. 


qgH 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೧, ೨೦೧೬ 


೫೩೭ 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 326 ಪೊಸಿಪ 2016, ಬೆಂಗಳೂರು, ದಿನಾಂಕ : 09 - 06 - 2016 . 
ಕುಮಾರಿ ಅನುಪಮ ಶಣೈ , ಡಿವೈಎಸ್ಪಿ, ಕೂಡ್ಲಗಿ ಉಪವಿಭಾಗ, ಬಳ್ಳಾರಿ ಜಿಲ್ಲೆ ಇವರು ಡಿವೈಎಸ್‌ಪಿ ಹುದ್ದೆಗೆ ನೀಡಿರುವ ರಾಜೀನಾಮೆಯನ್ನು 
ಸರ್ಕಾರವು ತಕ್ಷಣದಿಂದ ಜಾರಿಗೆ ಬರುವಂತೆ ಅಂಗೀಕರಿಸಿದೆ. 
PR-1061 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ವೆಂಕಟೇಶಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ, ( ಪೋಲೀಸ್ ಸೇವೆಗಳು - ಎ) 


HIGH COURT OF KARNATAKA 

NOTIFICATION 

No . GOB(I) 21 (45)/2016 , Bengaluru , Dated : 04 - 06 - 2016. 
The Presiding Officer of the Court of the V Addl. Civil Judge and JMFC ., Kalaburagi, is concurrently appointed as the Presiding 
Officer of the court of the I Addl. Civil Judge and JMFC .,Kalaburagi, during the leave period of Sri N . Subramanya , I Addl. Civil Judge 
and JMFC Kalaburagi, i.e. from 16 .04. 2016 to 29.04 .2016 (bdi). 
PR -1040 

BY ORDER OF THE HIGH COURT 

JOINT REGISTRAR . 


HIGH COURT OF KARNATAKA 

NOTIFICATION 

No . GOB (1) 20 ( 28)/2016, BENGALURU , DATED : 03- 06 - 2016, 
Sri Laxman Ramu Kurane , the then XXIII Addl. Chief Metropolitan Magistrate , Bengaluru, presently working as I Addl. Senior 
Civil Judge , Vijayapura, is granted Earned Leave for 09 days from 02 .05 .2016 to 10 .05 .2016 (bdi), prefixing the General Holiday falling 
on 01.05. 2016 , on Private Affairs . 

The XVIII Addl. Chief Metropolitan Magistrate , Bengaluru, is placed in concurrent charge of the said Court , during the said 
leave period . 

Sri Laxman Ramu Kurane , the then XXIII Addl. Chief Metropolitan Magistrate , Bengaluru , is re -posted to the same post on 
expiry of the above said leave period . 
PR -1041 

BY ORDER OF THE HIGH COURT 

JOINT REGISTRAR . 


HIGH COURT OF KARNATAKA 

NOTIFICATION 

No. GOP (1) 20 ( 34)/2016, BENGALURU, DATED : 03- 06- 2016 , 
Sri Rajkumar Siddappa Amminabhavi, XII Addl. Chief Metropolitan Magistrate, Bengaluru , is granted Earned Leave for 10 
days from 16 .05 . 2016 to 25 .05 . 2016 (bdi), prefixing the General Holidays falling on 14 .05 .2016 and 15 .05 . 2016 ,on Private Affairs . 

The XVI Addl. Chief Metropolitan Magistrate , Bengaluru , is placed in concurrent charge of the said Court , during the above 
said leave period . 

Sri Rajkumar Siddappa Amminabhavi, XII Addl. Chief Metropolitan Magistrate , Bengaluru , is re - posted to the same post on 
expiry of the above leave period . 
PR- 1042 

BY ORDER OF THE HIGH COURT 

JOINT REGISTRAR . 


HIGH COURT OF KARNATAKA 

NOTIFICATION 

No . GOB (1) 20( 32)/ 2016, BENGALURU , DATED : 03-06 - 2016 . 
Smt. Jyothishree Ramagowda Patil, the then XIV Addl. Chief Metropolitan Magistrate, Bengaluru , presently working as 
III Addl. Senior Civil Judge, Mysuru , is granted Earned Leave for 15 days from 02 .05 .2016 to 16 .05 .2016 (bdi), prefixing the General 
Holiday on 01.05 .2016 , on Private Affairs. 


೫೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೧, ೨೦೧೬ 


ಭಾಗ ೨ 


The XIII Addl. Metropolitan Magistrate , Bengaluru , is placed in concurrent charge of the said Court from 01.05 . 2016 to 
10 .05 . 2016 (bdi) and X Addl. Chief Metropolitan Magistrate , Bengaluru is placed in additional charge of the said Court from 11 .05 .2016 
to 16 .05.2016 (bdi). 

Smt. Jyothishree Ramagowda Patil, the then XIV Addl. Chief Metropolitan Magistrate, Bengaluru is re-posted to the same 
post on expiry of the above said leave period . 
PR - 1043 

BY ORDER OF THE HIGH COURT 

JOINT REGISTRAR . 


HIGH COURT OF KARNATAKA 

NOTIFICATION 

No . GOB (1) 19(46 )/2016 , BENGALURU , DATED : 02 -06 -2016 . 
The Presiding Officer of the Court of the LXXVIII Addl. City Civil and Sessions Judge, Bengaluru , is concurrently appointed as 
the Presiding Officer of the Court of the LXXVI Addl. City Civil and Sessions Judge, Bengaluru , during the leave period of Smt. Sridevi. 
S . Angadi, LXXVI Addl. City Civil and Sessions Judge , Bengaluru, from 31.05 .2016 to 03 .07.2016 (bdi). 
PR - 1044 

BY ORDER OF THE HIGH COURT 

JOINT REGISTRAR . 


HIGH COURT OF KARNATAKA 

NOTIFICATION 

No. GOB (1) 19 (42 )/ 2016 , BENGALURU , DATED : 03- 06 -2016 . 
Smt. K . S .Mudagal, Prl . District and Sessions Judge, Mysuru , is granted Earned Leave for 15 days from 12.04 .2016 
to 26 .04.2016 (bdi), on Medical Grounds. 

The | Addl. District and Sessions Judge, Mysuru , is placed in concurrent charge of the said Court , during the above 
said leave period . 

Smt. K .S .Mudagal, Prl. District and Sessions Judge, Mysuru , is reposted to the same post on expiry of the above 
said leave period . 
PR - 1045 

BY ORDER OF THE HIGH COURT 

JOINT REGISTRAR . 


HIGH COURT OF KARNATAKA 

NOTIFICATION 

No . GOB (1) 20 ( 30 )/ 2016 , Bengaluru , Dated : 03 -06 -2016 . 
Sri . Mallanagouda, the then XXVII Addl. Chief Metropolitan Magistrate, Bengaluru , presently working as Member Secretary , 
District Legal Services Authority , D .K .Mangaluru , is granted Earned Leave for 12 days from 02 .05 . 2016 to 13.05 . 2016 (bdi), prefixing 
and suffixing the General Holidays falling on 01.05. 2016 , 14 .05. 2016 and 15 .05. 2016 , on Private Affairs. 

The XIII Addl. Chief Metropolitan Magistrate , Bengaluru , is placed in concurrent charge of the said Court, during the above 
said leave period . 

Sri Mallanagouda , the then XXVII Addl. Chief Metropolitan Magistrate , Bengaluru , is re -posted to the same post on expiry of 
the above leave period . 
PR - 1046 

BY ORDER OF THE HIGH COURT 

JOINT REGISTRAR . 


HIGH COURT OF KARNATAKA 

NOTIFICATION 

No. GOB (I) 19 (46 )/2016 , BENGALURU , DATED : 01- 06 - 2016 . 
The Presiding Officer of the Court of the VI Addl. District and Sessions Judge , Tumakuru is concurrently appointed as the 
Presiding Officer of the Court of the IV Addl. District and Sessions Judge, Tumakuru , (sitting at Madhugiri, during the leave period of 
Smt. Lavanyalatha.B . N ., IV Addl. District and Sessions Judge , Tumakuru , ( sitting at Madhugiri ). i. e. from the evening of 31.07.2016 
till commencement of office hours on 22 . 08 . 2016 (bdi). 
PR - 1047 

BY ORDER OF THE HIGH COURT 

JOINT REGISTRAR . 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೧, ೨೦೧೬ 

325 
HIGH COURT OF KARNATAKA 

NOTIFICATION 

No. GOB (I) 20 ( 18 )/2016 , BENGALURU , DATED : 31 -05 - 2016 . 
The Presiding Officer of the Court of the XII Addl. Chief Metropolitan Magistrate, Bengaluru , is concurrently appointed 
as the Presiding Officer of the Court of the || Addl. Chief Metropolitan Magistrate , Bengaluru , during the leave period of 
Sri. M . C .Nadagouda , Il Addl. Chief Metropolitan Magistrate , Bengaluru , i. e. from 17 .03 .2016 to 26 .03. 2016 (bdi). 


PR - 1048 


BY ORDER OF THE HIGH COURT 

JOINT REGISTRAR . 


HIGH COURT OF KARNATAKA 

NOTIFICATION 

No. GOB (I) 21(39 )/2016 , Bengaluru , Dated : 31- 05 - 2016 . 
The Presiding Officer of the Court of the | Addl. Civil Judge & JMFC , Kalaburagi, is concurrently appointed as the Presiding 
Officer of the court of the IV Addl. Civil Judge & JMFC , Kalaburagi, during the leave period of Sri Manjunath . M .S ., IV Addl. Civil Judge 
& JMFC ,Kalaburagi, i.e. from 20 .05. 2016 to 29.05 .2016 (bdi). 
PR - 1049 

BY ORDER OF THE HIGH COURT 

JOINT REGISTRAR . 


HIGH COURT OF KARNATAKA 

NOTIFICATION 

No. GOB (1) 20 (40)/2016, BENGALURU , DATED : 06 -06 -2016 . 
The Presiding Officer of the Court of the | Addl. Senior Civil Judge and JMFC, Davanagere , is concurrently appointed as the 
Presiding Officer of the Court of the Senior Civil Judge and JMFC , Channagiri, during the leave period of Sri C .V .Sanath , Senior Civil 
Judge and JMFC , Channagiri ,i.e. from 20.05 .2016 to 29.05.2016 (bdi). 
PR - 1050 

BY ORDER OF THE HIGH COURT 

JOINT REGISTRAR . 


TEL 


FINANCE SECRETARIAT 

NOTIFICATION 

No. FD 20 BFC 2016, BENGALURU, DATED : 05 -07-2016 . 
In exercise of the powers conferred under Section 10 (b ) of the State Financial Corporations (Amendment) Act, 2000 , the 
Government of Karnataka are pleased to nominate Sri I.S .N . Prasad, Additional Chief Secretary to Government, Finance Department as 
Director of Karnataka State Financial Corporation , Bengaluru in place of Sri Arvind Shrivastava, IAS, Secretary to Government (Budget 
and Resources), Finance Department, Bengaluru with immediate effect and until further Orders . 
PR - 1052 

By Order and in Name of the Governor of Karnataka 
SC -02 

H .A . Shobha 
Under Secretary to Government 

FR & BCC , Finance Department. 
LAW SECRETARIAT 

NOTIFICATION -I 

No. LAW 135 LCE 2014 , BENGALURU , DATED : 30 -05 - 2016 . 
In exercise of the powers conferred by the proviso to Sub -Section (1) of Section 6 read with Sub - Section (1) of Section 10 
and Sub - Section (1 ) of Section 13 of the Karnataka Civil Courts Act, 1964 (Karnataka Act 21 of 1964), and in exercise of the powers 
under Sub -Section (1) and Sub - Section (3) of Section 11 of the Code of Criminal Procedure, 1973 (Central Act 2 of 1974 ), the 
Government of Karnataka , in consultation with the High Court of Karnataka , hereby establishes, with effect from the date the Presiding 
Officer assumes charge of the post, a Court of Civil Judge & J.M . F. C ., at Somwarpet in Kodagu (Madikeri) District, and fixes Somwarpet 
as the place at which the said Court of Senior Civil Judge & J.M .F .C .; shall be held and also fixes the local limits of the jurisdiction of the 
said Court to be the area within the local limits of the revenue taluk of Somwarpet in Kodagu (Madikeri) District. 
PR - 1058 

By Order and in Name of the Governor of Karnataka 
SC - 25 

S . UMESHA 
Under Secretary to Government (Admni.-1) 

Law Department 


R .N .I. No. KARBIL /2001/47147 POSTAL REGN. No. RNP/KA/BGS/2202/2014 - 16 
Licensed to post without prepayment WPP No . 297 
380 FADD FEIT ODZIE , TOUJO, SAT , 0 , 900€ 

ಭಾಗ ೨ 
LAW SECRETARIAT 

NOTIFICATION - II 

No . LAW 135 LCE 2014 , BENGALURU , DATED : 30 -05 -2016 . 
In exercise of the powers conferred by Sub - Section (1) of Section 13 of the Karnataka Civil Courts Act, 1964 (Karnataka Act 
21 of 1964 ) and Section 14 ( 1) of the Code of Criminal Procedure, 1973 (Central Act 2 of 1974 ) and in partial modification of the 
notifications issued earlier in this behalf , the Government of Karnataka , in consultation with the High Court of Karnataka, hereby varies 
with effect from the date, the Presiding Officer assumes charge of the post of Senior Civil Judge & J.M .F . C ., Somwarpet, the local limits 
of the jurisdiction of the Courts of Principal Senior Civil Judge & C .J.M ., Kodagu -Madikeri, by excluding the revenue taluk of Somwarpet, 
from the jurisdiction of the said Court. 
PR - 1059 

By Order and in Name of the Governor of Karnataka 
SC - 25 

S . UMESHA 
Under Secretary to Government ( Admni.- 1) 

Law Department. 


LAW SECRETARIAT 

NOTIFICATION - III 

No. LAW 135 LCE 2014 , BENGALURU , DATED : 30- 05- 2016 . 
In exercise of the powers conferred by Section 8 of the Karnataka Civil Courts Act, 1964 (Karnataka Act 21 of 1964 ), the 
Government of Karnataka , in consultation with the High Court of Karnataka , hereby fixes with effect from the date the Presiding Officer 
assumes charge of the post of Senior Civil Judge and J.M .F. C ., Somwarpet, the number of Senior Civil Judge to be appointed to the 
Court of Senior Civil Judge and J.M .F. C ., Kodagu (Madikeri) District to be ONE . 
PR - 1060 

By Order and in Name of the Governor of Karnataka 
SC - 25 

S . UMESHA 
Under Secretary to Government (Admni.-1) 

Law Department. 


HIGH COURT OF KARNATAKA 

NOTIFICATION 

No.GOB (1) 26 /2014 , BENGALURU , DATED : 30TH JUNE, 2016. 
In partial modification of this office Notification of even number dated 06 .06 . 2016 , the Presiding Officers of the Courts 
mentioned at column No . 1 below , are concurrently appointed as the Presiding Officers of the Courts mentioned at column No.2 , with 
immediate effect and until further orders : 
Designation of the Presiding Officer 

Name of the Courts to which concurrent appointment is 

made 
(1 ) 
Addl. Civil Judge and JMFC .,Channapatna. 

Prl. Civil Judge and JMFC .,Channapatna. 
Prl. Civil Judge and JMFC .,Magadi. 

1 Addl. Civil Judge and JMFC .,Magadi. 


(2 ) 


PR - 1062 


BY ORDER OF THE HIGH COURT 

JOHN MICHAEL CUNHA 


REGISTRAR GENERAL. 


OFFICE OF THE PRINCIPAL ACCOUNTANT GENERAL ( A & E ) KARNATAKA 

Indian Audit & Accounts Department 
No . : ES I/ A 3 / 2016 - 17 /115 , Dated : 01. 08 . 2016 . 


Shri R Naresh , IAAS , has assumed charge as AccountantGeneral (A & E ), Karnataka, Bengaluru on 01.08 .2016 forenoon . 


PR - 1249 


K .O . MANJUNATHA 
Sr . DEPUTY ACCOUNTANTGENERAL (ADMN ). 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು-59 . 


